ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 

ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 187 (1395) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎಸ್‌.ವ್ಹಿ. ಸಂಕನೂರ (ಪದವೀಧರರ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 

ವಿಷಯ: ಗದಗ-ಬೆಟಗೇರಿ ನಗರಕ್ಕೆ 247 ಕುಡಿಯುವ ಬೀರಿನ ಸರಬರಾಜು ಕುರಿತು 

(ಅ) ಗದಗ-ಬೆಟಿಗೇರಿ ನಗರಕ್ಕೆ ನಿರಂತರ ಕುಡಿಯುವ ಬೀರು ಸರಬರಾಜು ಯೋಜನೆ ಯಾವಾಗ 


ಪ್ರಾರಂಭವಾಯಿತು; ಮತ್ತು ಈ ಯೋಜನೆ ಪೂರ್ಣಗೊಳಿಸಲು ನಿಗದಿ ಪಡಿಸಿದ ಅವಧಿ ಎಷ್ಟು ; 
ನಿಗಧಿ ಪಡಿಸಿದ ಅವಧಿಯನ್ನು ಎಷ್ಟು ಬಾರಿ ವಿಸ್ತರಿಸಲಾಗಿದೆ; 


(ಆ) 247 ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ದಿನಾ೦ಕ: 04.06.2017ರಲ್ಲಿ 
ಲೋಕಾರ್ಪಣೆ ಮಾಡಿರುವುದು ಬಿಜವೇ; 


(ಇ) ಗದಗ-ಬೆಟಿಗೇರಿ ನಗರದಲ್ಲಿ 247 ಯೋಜನೆ ಅಡಿ ಎಷ್ಟು ಮನೆಗಳಿಗೆ ನೀರಿನ ಪೈಪ್‌ ಲೈನ್‌ 
ಕನೆಕ್ಷನ್‌ ಕೊಡಲಾಗಿದೆ ; ಇನ್ನು ಎಷ್ಟು ಕೊಡಬೆಣಾಗಿದೆ; 


(ಈ) 247 ಕುಡಿಯುವ ವೀರು ಸರಬರಾಜು ಯೋಜನೆ ಪೂರ್ಣಗೊಳಿಸಲು ಇನ್ನು ಆಗಬೇಕಾದ 
ಕೆಲಸ ಕಾರ್ಯಗಳೇನು ; (ವಿವರಣೆ ನೀಡುವುದು) 


(ಉ) ಈ ಯೋಜನೆ ಪೂರ್ಣಗೊಳಿಸಲು ಇನ್ನು ಎಷ್ಟು ಕಾಲಾವಕಾಶ ಬೇಕು? 


